ಜಣ ೮ನೆ "ರೂಪಾ' ಳ ಕಥೆ 


ಮಿಕಿ ಪಟೇಲ್‌ 


ಶ್ರೀಪಥಂಯ್‌ ಕೃಷ್ಣಮೂರ್ತಿ 


೬3೮6 ಪಟೇಲ್‌ 


ಪುಟಾಣಿ ಹಕ್ಕಿ ಚಿಂಚಿಗೆ ಆ ಮೃಗಾಲಯದ 


ಣಿಗಳೂ ಗೊತ್ತಿತ್ತು. 


ಕಂದು ಬಣ್ಣದ 
ಪ್ರಾ 


ಎಲ್ಲಾ 


ಪ್ರತೀ ಭಾನುವಾರ ಮಕ್ಕಳಿಗೆಲ್ಲಾ ಸವಾರಿ ಮಾಡಿಸುತ್ತಿದ್ದ ಆನೆ 
ರೂಪಾ ಅವಳ ಪ್ರಾಣ ಸ್ನೇಹಿತೆ 


ಒಂದೊಂದು ಸಲ ಚಿಂಚಿ ರೂಪಾಳ ಕಿವಿಯ ಮೇಲೆ ಕುಳಿತು 


ಮಕ್ಕಳೊಂದಿಗೆ ಪ್ರಾಣಿಗಳನ್ನು ನೋಡಲು ಹೊಗುತ್ತಿತ್ತು. 


ಆದರೆ ಚಿಂಚಿ ಇವತ್ತೇನು ನೋಡುತ್ತಿದೆ? 


ರೂಪಾ ಒಂದು ಮೂಲೆಯಲ್ಲಿ ನಿಂತು ಬಿಕ್ಕುತ್ತಾ 
ಅಳುತ್ತಿದೆ! 


ಅದರ ಕಣ್ಣೀರು ಕೆನ್ನೆಯ ಮೇಲಿಂದ ಜಾರಿ ಹುಲ್ಲಿನ 
ಮೇಲೆ ಬೀಳುತ್ತಿದೆ! 


“ಯಾಕೆ ರೂಪಾ? ಏನಾಯಿತು?” 
ಚಿಂಚಿ ಕೇಳಿತು. 


“ನಾನು ಅನಾಕರ್ಷಕ ಕುರೂಪಿ” ನಿಡುಸುಯ್ಯಿತು ರೂಪಾ 
“ ನಾನು ಬೂದಿ ಬಣ್ಣದ ಗುಡಾಣ” ಮತ್ತೆ ಹೇಳಿತು ರೂಪಾ. 
“ ಮೂರ್ಬ” ಅದಕ್ಕೇಕೆ ಅಳುವುದು? ಚಿಂಚಿ ಕೇಳಿತು. 


“ ನಿನ್ನನ್ನು ಸುಂದರ ಮತ್ತು ಆಕರ್ಷಕ ಮಾಡುವುದು ಹೇಗೆ ಎಂದು 


ಈಗಲೇ ದಾರಿ ಹುಡುಕುತ್ತೇನೆ” ಎಂದು ಹೇಳಿ ಚಿಂಚಿ ಹಾರಿತು. 


[ನ 
4 


ಟ್ಲೆಗಳನ್ನು ನಿಡುತ್ತೀಯ?” ಚಿಂಚಿ 


[ 


ಪ 


4 


ನಿನ್ನ ಸುಂದರವಾದ 


ಚಿಂಚಿ ಹುಲಿಯ ಬಳಿ ಬಂದಿತು 
ಗುಡ್‌ ಮಾರ್ನಿಂಗ್‌ ತನು 
ರೂಪಾ ಇವತ್ತು ಬಹಳ ದುಃಖದಿಂದ ಇದ್ದಾಳೆ 


ದಯವಿಟ್ಟು 
ಕೇಳಿತು 


ಅಲ್ಲಿಂದ ಚಿಂಚಿ ಜಿರತೆಯ ಬಳಿ ಬಂದಿತು 


“ ಸೋನು, ದಯವಿಟ್ಟು ನಿನ್ನ ಹೊಳೆಯುವ 
ಚುಕ್ಕಿಗಳನ್ನು ರೂಪಾಳಿಗೆ ನೀಡುತ್ತೀಯಾ? 


ಚಿಂಚಿ ಕೇಳಿತು 


ಮುಂದೆ ಚಿಂಚಿ ನವಿಲು ರಾಜ ಮತ್ತು ಗಿಳಿ ಮಿಟ್ಟುವಿನ ಬಳಿ 
ಬಂದು ಅವುಗಳ 


(11೧, WLLL, ಮ NS 
¥ ಲಿ ¥ ಕೆ ೨೪ 4 
MAU | bla ಗ ಕ 
ಇ ಹ್‌ 


Ay 
$೪ 


ಐ 


N 
ಕ್ರ 
ಛ್‌ 

ಟಿ 


ಸುಂದರ ಬಣ್ಣದ ಗರಿಗಳನ್ನು ಕೇಳಿತು 
ತನು, ಸೋನು, ರಾಜ ಮತ್ತು ಮಿಟ್ಟು ಎಲ್ಲವೂ ರೂಪಾಳ ಬಳಿಗೆ 


ರೂಪಾ ಇನ್ನೂ ಮೂಲೆಯಲ್ಲಿ ನಿಂತು ಅಳುತ್ತಾ ಬಿಕ್ಕುತ್ತಾ ಇತ್ತು. 
ಅವೆಲ್ಲವೂ ತಮ್ಮ ತಮ್ಮ ಬಣ್ಣಗಳನ್ನು ರೂಪಾಳಿಗೆ ನೀಡಿದವು. 
ತನು ತನ್ನ ರೂಪಾಳ ಹೊಟ್ಟೆಗೆ ತನ್ನ ಮೈಯನ್ನು ತಿಕ್ಕಿತು. 
ಅದರ ಕಪ್ಪು -ಹಳದಿ ಪಟ್ಟೆಗಳು ರೂಪಾಳಿಗೆ ಅಂಟಿತು 
ಸೋನು ರೂಪಾಳ ಕಾಲಿಗೆ ತನ್ನ ಚುಕ್ಕಿಗಳನ್ನು ಅಂಟಿಸಿತು. 


ಮಿಟ್ಟು ತನ್ನ ಹಸಿರು ಗೆರೆಯನ್ನು ರೂಪಾಳ ಬಾಲಕ್ಕೆ ನೀಡಿತು 
ರಾಜಾ ನೀಲಿ-ನೇರಿಳೆ ಬಣ್ಣವನ್ನು ರೂಪಾಳ ಸೊಂಡಿಲಿಗೆ ಅಂಟಿಸಿತು. 


ರೂಪಾ ಈಗ ಅಳು ನಿಲ್ಲಿಸಿತು. ತನ್ನನ್ನು ತಾನೇ ನೋಡಿಕೊಂಡಿತು. 
ಮಿಟ್ಟು ತನ್ನ ಹಸಿರು ಗೆರೆಯನ್ನು ರೂಪಾಳ ಬಾಲಕ್ಕೆ ನೀಡಿತು 


ರಾಜಾ ನೀಲಿ-ನೇರಿಳೆ ಬಣ್ಣವನ್ನು ರೂಪಾಳ ಸೊಂಡಿಲಿಗೆ ಅಂಟಿಸಿತು. 


ರೂಪಾ ಈಗ ಅಳು ನಿಲ್ಲಿಸಿತು. ತನ್ನನ್ನು ತಾನೇ ನೋಡಿಕೊಂಡಿತು. 


ಅದಕ್ಕೆ ಹೆಮ್ಮೆ ಮತ್ತು ಸಂತೋಷವಾಯಿತು. 

“ಒಹೋ, ನಾನೀಗ ಸುಂದರ ಮದುವೆ ಶಾಮಿಯಾನದಂತೆ ಇರುವೆ”“ ಮಕ್ಕಳು 
ನನ್ನನ್ನು ನೋಡಿ ಖುಷಿಯಾಗುತ್ತಾರೆ” 

ಮರುದಿನ ಮಕ್ಕಳು ಆನೆ ಸವಾರಿಗೆ ಮೃಗಾಲಯಕ್ಕೆ ಬಂದರು. 

ಅಯ್ಯೋ ದೇವರೆ? ಇದೇನಾಗಿದೆ? 

ಎಲ್ಲಿ ನಮ್ಮ ಸುಂದರ, ಬೂದು ಬಣ್ಣದ ರೂಪಾ? 

ಇದ್ಯಾವುದಿದು, ಕುರೂಪಿ, ಹರಕಲು ಬಣ್ಣದ, ಚುಕ್ಕಿ ಇರುವ, 

ಪೆಡಂಭೂತ ಇಲ್ಲಿ ನಿಂತಿರುವುದು?! 

ಕೆಲವು ಮಕ್ಕಳಿಗೆ ಹೆದರಿಕೆಯೇ ಅಯಿತು, 


ಅವು ಅಳಲು ಶುರು ಮಾಡಿದವು. 
"ಹೋಗು, ಕುರೂಪಿ ಭೂತ, ನಮಗೆ 
ನಮ್ಮ ರೂಪಾ ಬೇಕು. 


ರೂಪಾಳಿಗೆ ಇದನ್ನು ಕೇಳಿ ಅಳು 
ಬಂದಿತು. 


"ಈಗೇನು ಮಾಡಲಿ ನಾನು?' 


ಅವಳಿಗೊಂದು ಉಪಾಯ ಹೊಳೆಯಿತು. 
ತಕ್ಷಣ ಹತ್ತಿರದ ಕೊಳಕ್ಕೆ ಹಾರಿತು. 


ನೀರನ್ನು ತನ್ನ ಮೈಮೇಲೆಲ್ಲಾ ಸೊಂಡಿಲಿನಿಂದ ಎರಚಿಕೊಂಡಿತು. 


ಹಳದಿ, ನೀಲಿ, ಹಸಿರು, ನೇರಿಳೆ ಬಣ್ಣಗಳು, ಪಟ್ಟೆಗಳು, ಗೆರೆಗಳು, ಚುಕ್ಕೆಗಳು ಎಲ್ಲಾ 
ಮಾಯ! 


ಬೂದಿ ಬಣ್ಣದ, ಸುಂದರ ರೂಪದ ಮೊದಲಿನ ರೂಪಾ ನೀರಿಂದ ಮೇಲೆದ್ದಿತು! 
“ ನೋಡಲ್ಲಿ!, ಮಕ್ಕಳು ಚಪ್ಪಾಳೆ ತಟ್ಟುತ್ತಾ ಖುಷಿಯಿಂದ ಕೂಗಿದರು. 
ಇದು ನಮ್ಮ ರೂಪಾ, “ ನಿನಗೆ ಹೇಗೆ ಇಷ್ಟೊಂದು ಬಣ್ಣ ಬಂತು? ಮಕ್ಕಳು ಕೇಳಿದವು. 


ಬನ್ನಿ, ತೋರಿಸುವೆ, ಇದನ್ನೆಲ್ಲಾ ಯಾರು ಕೊಟ್ಟರು ಎಂದು” ರೂಪಾ 
ಹೇಳಿತು. 


ಮಕ್ಕಳೆಲ್ಲಾ ರೂಪಾಳ ಬೆನ್ನೇರಿದರು. 


ಪುಟಾಣಿ ಚಿಂಚಿ ರೂಪಾಳ ಕಿವಿಯ ಮೇಲೆ ಕುಳಿತು ಹಾಡಿತು. 


ಎಲ್ಲರೂ ಮೃಗಾಲಯದ ಇತರ ಪ್ರಾಣಿಗಳನ್ನು ನೋಡಲು ಹೊರಟರು. 


